ಫ್ರ್ಯಾಂಕಲಿನ ಬ್ರ್ಯಾನಲಿ 


ಚಿತ್ರಗಳುಃ ಹೆಲೆನ ಬಾರ್ಟನ 


ನಾವು ಪೃಥ್ವಿ ಎಂಬ ಗ್ರಹದ ಮೇಲೆ 
;.. ಇರುತ್ತೇವೆ. 
ಹ 


ನಾನು ಪೃಥ್ವಿಯ ಮೇಲೆ ಇರುತ್ತೇನೆ. 
ಜ್ಯ". ನಾವೆಲ್ಲರು ಪೃಥ್ವಿಯ ಮೇಲೆ ಇರುತ್ತೇವೆ. 


NE 
ವಿ) 


ಪೃಥ್ವಿ ಗೋಲಾಕೃತಿಯಲ್ಲಿದೆ. 

ಪೃಥ್ವಿ ಒಂದು ದೊಡ್ಡ ಚೆಂಡಿನ ಹಾಗೆ ದುಂಡಗೆ 
ಕಾಣುತ್ತದೆ. 

ಚೆಂಡು ದುಂಡಗಿರುತ್ತದೆ. 

ಚೆಂಡು ನಾಲ್ಕು ಬದಿಯಿಂದಲೂ ದುಂಡಗಿರುತ್ತದೆ. 
ಪೃಥ್ವಿ ದುಂಡಗಿದೆ. 

ಪೃಥ್ವಿ ನಾಲ್ಕು ಬದಿಯಿಂದಲೂ ಗೋಲಾಕೃತಿಯಲ್ಲಿದೆ. 


ನಾವು ಅಂತರಿಕ್ಷದಲ್ಲಿ ಬಹಳ ದೂರದಲ್ಲಿದ್ದರೆ ಪೃಥ್ವಿ ಈ 
ರೀತಿಯಾಗಿ ಕಾಣುತ್ತಿತ್ತು. 
ನಾವು ಅದೆಷ್ಟು ದೊಡ್ಡದಿದೆ. ಎಂಬುದನ್ನು ನೋಡಬಹುದು. 


ಕೆಂಪು ಚುಕ್ಕೆ ನ್ಯೂಯಾರ್ಕ ನಗರ. ಈ ನಗರದಲ್ಲಿ ಎಷ್ಟೋ 
ಮಕ್ಕಳು ಇರುತ್ತಾರೆ. 


ಕಪ್ಪು ಚುಕ್ಕೆ ಸ್ಯಾನ ಫ್ರಾನ್ಸಿಸ್ಕೊ. 

ಸ್ಯಾನ ಫ್ರಾನ್ಸಿಸ್ಕೊದಲ್ಲಿ ಒಂದು ದೊಡ್ಡ ಸೇತುವೆ ಇದೆ. 
ಬಿಳಿ ಚುಕ್ಕೆ ಡೆನ್ವರ ನಗರ. ಡೆನ್ನರದ ಬದಿಯ ಹೊಲಗಳಲ್ಲಿ 
ಕೌಬಾಯ ಇರುತ್ತಾರೆ. 

ನೀರು ನೀಲಿ ಬಣ್ಣದ್ದಿದೆ. 

ಗಿಡಗಂಟಿಗಳು ಹಸಿರು ಬಣ್ಣದವು. 

ಭೂಮಿ ಬೂದೆ ಬಣ್ಣದ್ದು. 

ಮೋಡಗಳೆಲ್ಲ ಬಿಳಿ ಬಣ್ಣದವು. 


| 

ಎ. ೨೨ ನಾವ ಅಂತರಿಕ್ಷದಲ್ಲಿ ಸಾಕಷ್ಟು ದೂರ ದೂರ MNS 

“-ಎ..ಸ್ನೂರ್ಯ ಈ ರೀತಿಯಗಿ ಕಾಣುತ್ತವೆ 
ಸೂರ್ಯನ ಪ್ರಕಾಶವು ಒಂದೇ ಸಮಯಕ್ಕೆ ಪೃಥ್ವಿಯ ಅರ್ಧ ಭಾಗವನ್ನು 
ವ್ಯಾಪಿಸುತ್ತದೆ. 
ಪ್ರಕಾಶ ವ್ಯಾಪಿಸಿದ ಭಾಗದಲ್ಲಿ ದಿವಸ ಆಗುತ್ತದೆ. 
ಉಳಿದರ್ಥ ಭಾಗದಲ್ಲಿ ಕತ್ತಲೆ ಇರುತ್ತದೆ. ಅಲ್ಲಿ ರಾತ್ರಿಯಾಗುತ್ತದೆ. 
ಪೃಥ್ವಿಯ ಅರ್ಧ ಭಾಗದಲ್ಲಿ ಸೂರ್ಯ ಪ್ರಕಾಶವಿದ್ದಾಗ ಉಳಿದರ್ಧ 
ಭಾಗದಲ್ಲಿ ಕತ್ತಲೆ ತುಂಬಿರುತ್ತದೆ. 


ಪೃಥ್ವಿ ದಿನಕ್ಕೊಮ್ಮೆ ಒಂದು ಸಲ ತಿರುಗುತ್ತದೆ. ಅಂದರೆ 
ತನ್ನ' ಅಕ್ಷದ ಗುಂಟ ಒಂದು ಸುತ್ತು ಹಾಕುತ್ತದೆ. 


ನಾವೆಲ್ಲರು ಪೃಥ್ವಿಯ ಜತೆ ತಿರುಗುತ್ತಿರುತ್ತೇವೆ. ಆದರೆ ನಾವು 
ತಿರುಗುತ್ತಿದ್ದದ್ದು ನಮಗೆ ತಿಳಿಯುವದಿಲ್ಲ. 


ಪೃಥ್ವಿ ತಿರುಗುತ್ತಿದ್ದಂತೆ ಕೆಲವರಿಗೆ ಸೂರ್ಯೋದಯವಾದದ್ದು 
ತಿಳಿಯುತ್ತದೆ. 


ಆಗ ನೀವು ನಿದ್ದೆಯಲ್ಲಿಂದ ಎದ್ದು ಕಣ್ಣು ತೆಗೆಯುತ್ತಿರಬಹುದು. 


ಪೃಥ್ವಿ ಸುತ್ತು ಹಾಕುತ್ತಿದ್ದ ಹಾಗೆ ಕೆಲವರು 
ಸೂರ್ಯಾಸ್ತ ವಾದದ್ದನ್ನು ಕಾಣಬಹುದು. 

ಆಗ ನಿಮಗೆ ನೀವು ಮಲಗುವ ಸಮಯವಾಯಿತು 
ಎಂದು ಅನ್ನಿಸಬಹುದು. 


ಬಾಣದ ಗುರುತು ಪೃಥ್ವಿ ತಿರುಗುತ್ತಿರುವ ದಿಕ್ಕನ್ನು 
ಸೂಚಿಸುತ್ತದೆ. ಮಗನ ಮೇಲೆ ಸೂರ್ಯನು ಬೆಳಗಿದರೆ 
ದಿವಸವಾಗುವದು. 

ಮಗಳ ಮೇಲೆ ಸೂರ್ಯನು ಬೆಳಗದಿದ್ದರೆ ಅಲ್ಲಿ 
ರಾತ್ರಿಯಾಗುವದು. 


ಹೋಗುವದು. 


ಸೂರ್ಯೋದಯವಾದಾಗ ಪೃಥ್ವಿ ಸೂರ್ಯ ಪ್ರಕಾಶದ ಕಡೆಗೆ 
ಹೋಗುವದು. 


ಪೃಥ್ವಿ ಗೋಲಾಕಾರದ್ದಿದೆ. 

ಅದು ಯಾವಾಗಲು ಸುತ್ತು ಹಾಕುತ್ತಿರುತ್ತದೆ. ಅದು ಎಂದಿಗೂ 
ನಿಲ್ಲುವದಿಲ್ಲ. 

ಅದು ಮಗನನ್ನು ಸೂರ್ಯಪ್ರಕಾಶದಿಂದ ದೂರ ಒಯ್ಯುತ್ತದೆ. 
ಸೂರ್ಯನು ಅವನ ಮೇಲೆ ಹೊಳೆಯುವದಿಲ್ಲ. 

ಆಗ ಅವನಿಗೆ ರಾತ್ರಿಯಾಗಿದೆ. 


ಪೃಥ್ವಿಯು ಮಗಳನ್ನು ಸೂರ್ಯನ ಬೆಳಕಿನಲ್ಲಿ ಒಯ್ಯುತ್ತದೆ, 
ಅದು ಹೊಳೆಯುತ್ತದೆ. ಆಗ ದಿವಸವಾಗುತ್ತದೆ. 


ಪೃಥ್ವಿಯು ಸುತ್ತು ಹಾಕಿದಾಗ ಅವನನ್ನು ಸೂರ್ಯನ ಪ್ರಕಾಶದ 
ಕಡೆಗೆ ಒಯ್ಯುತ್ತದೆ. 

ಆಗ ಅವನಿಗಾಗಿ ಅದು ಸೂರ್ಯೋದಯವು. 

ಪೃಥ್ವಿಯು ಸುತ್ತು ಹಾಕಿದಂತೆ ಅವಳನ್ನು ಪ್ರಕಾಶದಿಂದ ದೂರ 
ಒಯ್ಯುತ್ತದೆ. 

ಆಗ ಅದು ಸೂರ್ಯಾಸ್ತವು. 


ಪೃಥ್ವಿಯ ಅರ್ಧಭಾಗವು ಸೂರ್ಯನ ಪ್ರಕಾಶದಲ್ಲಿ ಪೃಥ್ವಿಯ ಅರ್ಧ ಭಾಗವು ಸೂರ್ಯ ಪ್ರಕಾಶದಿಂದ ದೂರ 


ಹೋಗುತ್ತಿದ್ದಾಗ ನಮ್ಮ ಮನೆಗಳಲ್ಲಿ ಕತ್ತಲೆ ಆಗುತ್ತದೆ. 


ಹೊಳೆಯುತ್ತಿದ್ದಾಗ ನಮ್ಮ ಮನೆಗಳಲ್ಲಿ ಬೆಳಕು ಬರುತ್ತದೆ. ee 


ನೀವೆ ಈ ಪ್ರಯೋಗ ಮಾಡಿ ಇದನ್ನು ಕಂಡು 
ಹಿಡಿಯಬಹುದು. 


ನೀವೇ ಪೃಥ್ವಿ ಎಂದು ಕಲ್ಪನೆ ಮಾಡಿ. 
ಈ ಲ್ಯಾಂಪ ಸೂರ್ಯನೆಂದು ಕಲ್ಪಿಸಿಕೊಳ್ಳಿ. 


ನಿಮ್ಮ ಎಡಬದಿಯಲ್ಲಿ ಲ್ಯಾಂಪ ಬರುವ ಹಾಗೆ 
ನಿಂತುಕೊಳ್ಳಿ. 


ನಿಮ್ಮ ಎರಡು ಕೈಗಳನ್ನು ನೆಲಕ್ಕೆ ಸಮಾಂತರವಾಗಿ 
ಬರುವಂತೆ ಹರಡಿಸಿ. 


ನಿಮ್ಮ ಎಡಗೈ ಲ್ಯಾಂಪನ್ನು ಸೂಚಿಸಲಿ. 
ಲ್ಯಾಂಪು ಸೂರ್ಯನು. 


ಲ್ಯಾಂಪಿನ ಕಡೆ ನೋಡಿ. ಆಗ ಸೂರ್ಯೋದಯ 
ಆಗುವದು. 


ಲ್ಯಾಂಪಿನ ಕಡೆ ಮುಖ ಮಾಡಿ ಅಲ್ಲಿಯೇ ನಿಲ್ಲಿರಿ. 
ಎರಡೂ ಕೈಗಳನ್ನು ಹರಡಿಸಿ. 

ಈಗ ಲ್ಯಾಂಪನ್ನು ನೋಡಿ. 

ಇದು ದಿವಸವು . 


ನೀವು ಹೊರಳಿ ನಿಲ್ಲಿರಿ. 


ಈಗ ನಿಮ್ಮ ಬಲಗೈ ಲ್ಯಾಂಪನ್ನು ಸೂಚಿಸಲಿ. 
ನೀವು ಲ್ಯಾಂಪಿನ ಕಡೆ ನೋಡಿ. 


ಇದು ಸೂರ್ಯಾಸ್ತವು. 


ಈಗ ಮತ್ತೇ ಹೊರಳಿ. 
ನಿಮ್ಮ ಬೆನ್ನು ಲ್ಯಾಂಪಿನ ಕಡೆ ಕಾಣಲಿ. 


ಇದು ರಾತ್ರಿ. 


ನೀವು ಈಗ ಒಂದು ಸುತ್ತು ಪೂರ್ಣಗೊಳಿಸಿರುವಿರಿ. 
ಸುರ್ಯೋದಯ, ದಿವಸ, ಸೂರ್ಯಾಸ್ತ ಮತ್ತು ರಾತ್ರಿಯ 
ಅನುಭವ ಪಡೆದಿರುವಿರಿ. 

ಪೃಥ್ವಿಯು ತನ್ನ ಒಂದು ಸುತ್ತನ್ನು ಪೂರ್ಣಗೊಳಿಸಿದಾಗ 
ನಿಮ್ಮ ಮನೆಯಲ್ಲಿ ಸೂರ್ಯೋದಯ, ದಿವಸ, ಸೂರ್ಯಾಸ್ತ 
ಮತ್ತು ರಾತ್ರಿಗಳು ಆಗುವವು. 

ಈಗ ನೀವು ಸೂರ್ಯೋದಯ, ದಿವಸ, ಸೂರ್ಯಾಸ್ತ 
ಹಾಗು ರಾತ್ರಿಯ ಅನುಭವ ಪಡೆಯುವಿರಿ. 


ಸೂರ್ಯನನ್ನು ನೋಡಿ . 


ಮುಂಜಾನೆ ಪೃಥ್ವಿಯು ಸೂರ್ಯನ 
ಪ್ರಕಾಶದ ಕಡೆಗೆ ಒಯ್ಯುತ್ತದೆ. 


ಆಗ ನೀವು ಸೂರ್ಯೋದಯ 
ಕಾಣಬಹುದು. 


ಮಧ್ಯಾನ್ನವಾದ ಮೇಲೆ ಪೃಥ್ವಿಯು ಸೂರ್ಯ 
ಪ್ರಕಾಶದಿಂದ ದೂರ ಹೋಗತೂಡಗುವದು. 


ಮತ್ತೇ ನಿಮ್ಮಲ್ಲಿ ಸೂರ್ಯಾಸ್ತವಾಗುವದು. 


ನಿಮಗೆ ಈ ಸಂಗತಿಗಳು ತಿಳಿದಿರಲು ಸಾಕು: 
ಪೃಥ್ವಿ ಒಂದು ಚೆಂಡಿನಂತೆ ಕಾಣುತ್ತದೆ. 

ಪೃಥ್ವಿ ಗೋಲಾಕೃತಿಯಂತೆ ಇದೆ. 

ಪೃಥ್ವಿ ತನ್ನ ಸುತ್ತಲು ಯಾವಾಗಲೂ ತಿರುಗುತ್ತದೆ. 


ನೀವು ಎಚ್ಚರದಿಂದ ಇದ್ದಾಗಲು ಕೂಡ ಇಡೀ ದಿನ ಅದು 
ತಿರುಗುತ್ತಿರುತ್ತದೆ. 


ಪೃಥ್ವಿ ಒಂದು ದಿನದಲ್ಲಿ ಒಂದು ಸುತ್ತು ಪೂರ್ಣಗೊಳಿಸುತ್ತದೆ. 


ನೀವು ಮಲಗಿದ್ದಾಗ ಕೂಡ ಇಡೀ ರಾತ್ರಿ ಪೃಥ್ವಿ ಸುತ್ತು 
ಹಾಕುತ್ತಿರುತ್ತದೆ. 


ಪೃಥ್ವಿ ತನ್ನ ಸುತ್ತ ತಿರುಗುತ್ತಿರುವದರಿಂದ ನಾವು 
ದಿವಸ ಮತ್ತು ರಾತ್ರಿಗಳ ಅನುಭವ 
ಪಡೆಯುತ್ತೇವೆ, 

ಪೃಥ್ವಿ ತನ್ನ ಸುತ್ತ ತಿರುಗುತ್ತಿರುವದರಿಂದ ನಾವು 
ಸೂರ್ಯೋದಯ ಹಾಗು ಸೂರ್ಯಾಸ್ತದ 
ಅನುಭವ ಪಡೆಯುತ್ತೇವೆ . 


